ಭವಿಷ್ಯ ಸನ್ನದ್ದ ವಿದ್ದಾರ್ಥಿಗಳು 
ಛ ರ 
ಅಮೀತಾ ವಟ್ಟಲ್‌ 


ದೈನಂದಿನ ಬದುಕು, ಆರೋಗ್ಯ, ಸಂಬಂಧಗಳು ಮತ್ತು ಬಹು- 
ಮುಖ್ಯವಾಗಿ ಶಿಕ್ಷಣದ ಮೇಲೆ ಗಾಢ ಪ್ರಭಾವ ಜರಿದ ಕೊರೊನಾ 
ಸಾಂಕ್ರಾಮಿಕ ಕಾಯಿಲೆಯು. ನಮ್ಮ ಜೀವನಶ್ಯೆಅಗೆ ಒಂದು 
ನಿರ್ಣಾಯಕ ಘಟ್ಟವಾಗಿ ಪರಿಣಮಿಸಿದೆ. ಇದರ ಪರಿಣಾಮವಾಗಿ 
ಮಕ್ಕಳು ಬಹಳ ಬೇಗ ಬೆಳೆದುಬಟ್ಟರು ಮತ್ತು ಪ್ರತಿನಿತ್ಯದ ಬದುಕಿನ 
ಚಟುವಟಕೆಯಲ್ಲ ಪರಿಸರದ ಮೂಲಭೂತ ಅನುಭವಗಳು, 
ಸಾಮಾಜಕ ಮುಖಾಮುಖ ಹಾಗು ಕ್ರಿಯಾತ್ಮಕ ಆಟಗಳ 
ಅನುಭವಗಳನ್ನು ಕಳೆದುಕೊಂಡು ಜಟ್ಟರು. ಬದಲಾಗಿ ಪರದೆಯ 
ಎದುರು ಕುಳಅತುಕೊಳ್ಳಬೇಕಾಯುತು., ಇದರಿಂದ ಮಕ್ಷಳ 
ಬೆಳವಣಿಗೆಯ ವಿಚಾರದಲ್ಲೂ ರಾಜ ಮಾಡಿಕೊಳ್ಳಬೇಕಾಗಿ ಬಂದಿತು. 
ಸದ್ಯದಲ್ಲ ಶಾಲೆಗಳು ತೆರೆಯುವುದಿಲ್ಲ ಎಂಬ ವಾಸ್ತವ ಅರಿವಾಗಿ, 
ವರ್ಷದ ಮೊದಲ ತ್ರೈಮಾಸಿಕದಲ್ಲ ಅಂತರ್ಜಾಲ ಕಲಕಾ 
ವಿಧಾನವನ್ನು ಬಳಸಿಕೊಳ್ಳಲಾಯುತು. ಯಾವುದೇ ಮಾನ್ಯತೆಯ 
ಮಾದರಿಯು ಇಲ್ಲದ ಕಾರಣ ಈ ವಿಧಾನ ಬಳಕೆಯು ಪ್ರತಿಯೊಬ್ಬ 
ಶಿಕ್ಷಕನ ಸಾಮರ್ಥ್ಯವನ್ನು ಆಧರಿಸಿತ್ತು. 


ಒಂದು ಸಮಗ್ರ ವಿಧಾನ 


ಜ್ಞಾನದ ನಿರ್ಮಾಣ ಹಾಗೂ ಅಭ್ಯಾಸಗಳ ವಲಯವನ್ನು (Clusters 


of practices) ಕಟ್ಟಲು ಹಲವು ಸಹಕಾರ ಮಾರ್ಗಗಳನ್ನು 
ಪ್ರಯೋಗಿಸಲಾಗಿದೆ. ವಿದ್ಯಾರ್ಥಿಗಳು ದೃಢೀಕರಣ. ಚರ್ಚೆ, 
ಆಲೋಚನೆಗಳ ಹಂಚಿಕೆ. ಸಂಪನ್ಮೂಲಗಳ ಬಹುಬಗೆಯ ವಿಶ್ಲೇಷಣೆ 
ಹಾಗು ಶಿಕ್ಷಕರ ಸಲಹೆ, ಮಾಹಿತಿಯ ಮೂಲಕ ತಮ್ಮದೇ ಜ್ಞಾನವನ್ನು 
ರೂಪಿಸಿಕೊಂಡರು. ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು 
ಹಂಚಿಕೊಳ್ಳುವ, ಸಿದ್ದಾಂತಗಳು, ಸವಾಲುಗಳ ಕುರಿತು ಚರ್ಚಿಸುವ 
ಮತ್ತು ಪರಸ್ಪರ ಕಲಅಯುವ ಮೂಲಕ ಒಂದು ವೇದಿಕೆಯು 
ಸೃಷ್ಟಿಯಾಗುತ್ತದೆ. ಶಿಕ್ಷಕರಿಗೆ ಜ್ಞಾನವನ್ನು ನೀಡುವ ಇಲ್ಲವೇ ಕಲಕೆಗೆ 
ಅಗತ್ಯವಾದ ಸೆಂಪನ್ಕೂಲವನ್ನು ಪೂರೈಸುವ ಯಾವುದೇ 
ಹೊಣೆಗಾರಿಕೆ ಇರುವುದಿಲ್ಲ. ಬದಲಾಗಿ ನಿರ್ವ ಮಾರ್ಗದರ್ಶಕ, 
ಸುಗಮಕಾರ ಹಾಗು ಕಲಅಕೆಯ ಮೌಲ್ಯಮಾಪಕನಾಗಿ ನಿರಾಯಕ 
ಪಾತ್ರವನ್ನಷ್ಟೇ ನಿರ್ವಹಿಸಬೇಕಾಗುತ್ತದೆ. ಅಂತರ್ಜಾಲ ತರಗತಿಗಳು 
ಇಂತಹ ಪೂರಕ ವಾತಾವರಣದಲ್ಲ ಇನ್ನಷ್ಟು ಕ್ರಿಯಾಶೀಲವಾಗುತ್ತವೆ. 
ವಿದ್ಯಾರ್ಥಿಗಳು ಚರ್ಚೆ, ವರ್ಗೀಕರಣ, ಸಂಶೋಧನೆ ನಡೆಸಿ 
ಯೋಜನೆಗಳನ್ನು ಸೃಷ್ಟಿಸುತ್ತಾರೆ. ಬೋಧನೆಯು 
ವಸ್ತುನಿಷ್ಠವಾಗಿರುವುದೇ ಹೊರತು ವಿಷಯನಿಷ್ಠವಾಗಿರುವುದಿಲ್ಲ. 
ಪ್ರತಿಯೊಂದು ಮಗುವೂ ತನ್ನದೇ ಆದ ವಿಷಯ ಹಾಗು 
ಅಧ್ಯಯನದ ವಿಧಾನವನ್ನು ಆರಿಸುವುದರಿಂದ ಅಂತರ್ಜಾಲ 
ತರಗತಿಗಳು ಸ್ಪರ್ಧಾತ್ಕಕವಾಗಿರುವುದಿಲ್ಲ. 


ಸುಸಂಘಟತ ಮತ್ತು ಸುಸಂಘಟತವಲ್ಲದ ಕಲಕೆ 


ಕಲಕೆಯು ಎರಡು ಹಂತದಲ್ಲ ಆರಂಭವಾಗುತ್ತದೆ- ಸುಸಂಘಟತ 


(Synchronous) ಹಾಗು ಸುಸಂಘಟತವಲ್ಲದ (Asynchronous) 


ಕಲಕೆ. ಸುಸಂಘಟತವಲ್ಲದ ಮಾದರಿಯಲ್ಲ ವಿದ್ಯಾರ್ಥಿಗಳು ತಮ್ಮ 
ಓದು ಹಾಗು ಶಿಕ್ಷಕರೊಂದಿಗೆ ಹಂಚಿಕೊಂಡಿದ್ದನ್ನು ಆಧರಿಸಿ, 
ತಮ್ಮದೇ ಯೋಜನೆಗಳನ್ನು ಸೃಷ್ಟಿಸಿರುತ್ತಾರೆ. ಇದು ಅಂತರ್ಜಾಲ 
ರಸಪ್ರಶ್ನೆಯ ರೂಪ ಪಡೆದು ಅಂತರ್ಜಾಲದ ಮಾಹಿತಿಯನ್ನು 
ಉತ್ತೇಜಸುತ್ತದೆ. 


ಸುಸಂಘಟತ ಮಾದರಿಯಲ್ಲ (Synchronous mode) ವಿಡಿಯೋ 
ಕಾನ್ನರೆನ್ಸಿಂಗ್‌ ಹಾಗು ಹಂಚಲಾದ ಅಂತರ್ಜಾಲ ಕಲಕಾ ತಾಣಗಳ 
(Online whiteboards) ಮೂಲಕ ಚರ್ಚೆಗಳು ಮತ್ತು ಪ್ರಶ್ನೆಗಳಗೆ 
ಸ್ಪಷ್ಟನೆಯನ್ನು ಪಡೆಯಲಾಗುತ್ತದೆ. ಸುಸ್ಲಿರತೆ, ಸಾಮಾಜಕ 
ಭಾವನಾತ್ಕಕ tet (Social Emotional Learning -SEL), ಸೈಬರ್‌ 
ಸುರಕ್ಷೆ. ರೋಗಪ್ರತಿರೋಧಕತೆ, ಆರೋಗ್ಯ, ಲಕ್ಕವಿರಿಸುವಿಕೆ, ಕಲೆ, 
ಪರಿಸರ ಇತ್ಯಾದಿ ವಿಷಯಗಳ ಕುರಿತು ಧ್ವನಿಮುದ್ರಿತ ಕಾರ್ಯ- 
ಕ್ರಮಗಳು ಮತ್ತು ಅಂತರ್ಜಾಲ ಸಂಭಾಷಣಿಗಳ ಮೂಲಕ ತಮ್ಮ 
ಅನುಭವಗಳನ್ನು ಹಂಚಿಕೊಳ್ಳಲು ವಾನಾ ವಿಷಯ ತಜ್ಞರನ್ನು 
ಆಹ್ವಾನಿಸಲಾಗುತ್ತದೆ. 


ಈ ವಿಧಾನವು ಅಂತರ್‌ಶಿಸ್ಸೀಯ ಮಾರ್ಗವನ್ನು ಸೃಷ್ಟಿಸುವಲ್ಲ 
ನೆರವಾಗಿದೆ. ಕಲಅಕೆಯು ಸಂಶೋಧನೆ, ನೂರು ಪುಟದ 
ಯೋಜನೆಗಳು. ಉಪಕ್ರಮ ಪುಸ್ತಕಗಳು. ಯೋಜನೆಗಳ ಹಿನ್ನೆಲೆಯ 
ದಾಖಲೀಕರಣ. ಮಾಹಿತಿ ಸಂಪುಟ, ಪ್ರ ನಿರ್ಮಿತ ಚಲನಚಿತ್ರಗಳು 
ಮತ್ತು ವಿಡಿಯೋಗಳ ಮೂಲಕ ಕಲಕೆಯು ಅನ್ಹೇಷಣಾತ್ಯಕ. 
ಪ್ರಾಯೋಗಿಕ ಹಾಗು ಸ್ರ ಆಧಾರಿತವಾಗಿದೆ. 


ಅಂತರ್ಜಾಲ ವಿತರಣೆ ವಿಧಾನಗಳು: 


* ಸಮುದಾಯಕ್ಕೆ ಬದ್ಧತೆ: 

ಪ್ರಿಂದ್ಲೇಲ್ಡ್‌ ಶಾಲೆಯಲ್ಲ ವಿವಿಧ ಸಮುದಾಯದ ಮಕ್ಷಳರುವ ಕಾರಣ 
ಕಅಕೆಯನ್ನು ನಾನಾ ಹಂತದಲ್ಲ ನಿರ್ವಹಿಸಲಾಗುತ್ತದೆ. ಕಳೆದ 4೦ 
ವರ್ಷಗಳಂದ ಆರ್ಥಿಕವಾಗಿ ದುರ್ಬಲ ವರ್ಗಗಳ ಮಕ್ಕಳನ್ನು 
ಶಾಲೆಗೆ ಸೇರಿಸಿಕೊಳ್ಳುವ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದ್ದೇವೆ. 
ಶಾಲೆಯ ವಿವಿಧ ತರಗತಿಗಕಲ್ಲ ಕೆಳ ಆದಾಯ ವರ್ಗದ ಸುಮಾರು 
800 ಮಕ್ಷಳು ಇದ್ದು. ಅವರಿಗೆ ಸದಾ ಶ್ರೀಮಂತ ಹಿನ್ನೆಲೆಯ 
ಮಕ್ಕಳಗೆ ನೀಡುವ ಸೌಲಭ್ಯಗಳನ್ನೇ ಒದಗಿಸಲಾಗಿದೆ. ಮಕ್ಷಳು 
ಅಂತರ್ಜಾಲ ತರಗತಿಗಳಗೆ ಸೇರ್ಪಡೆಗೊಳ್ಳಲು ಫೋನ್‌ ಇಲ್ಲವೇ 
ಲ್ಯಾಭ್ಲೆಬ್‌ ಹೊಂದಿದ್ದಾರೆಯೇ ಎನ್ನುವುದನ್ನು ಖಚಿತಪಡಿಸಿಕೊಳ್ಳಲು 
ನಮ್ಮ ಸಾಮಾಜಕ ಕಾರ್ಯಕರ್ತರು ಹಾಗು ಸಲಹೆಗಾರರು 
ದೂರವಾಣಿ ಮೂಲಕ ಸಮೀಕ್ಷೆ ನಡೆಸಿದರು. ಅಭಿಯಾನದ 
ಮೂಲಕ ಸಿಬ್ಬಂದಿ ಹಾಗು ಶಾಲೆಯ ಹಳೆಯ ವಿದ್ಯಾರ್ಥಿಗಳಂದ 
ಫೋನ್‌ ಹಾಗು ಬ್ಯಾಬ್ಲೆಬ್‌ಗಳನ್ನು ಸಂಗ್ರಹಿಸಿ. ಪೋಷಕರಿಂದ 
ಇವುಗಳನ್ನು ತಾವು ಬಳಸುವುದಿಲ್ಲ ಎಂಬ ಖಾತ್ರಿಯನ್ನು ಪಡೆದು, 
ಬ್ರಾಡ್‌ಬ್ಯಾಂಡ್‌ ಸಂಪರ್ಕದೊಂದಿಗೆ ಮಕ್ಕಳಗೆ ವಿತರಿಸಲಾಯುತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


25 


26 


ಹಾಜರಾತಿ: 

ತರಗತಿಗಕ್ಲ ಪ್ರತಿದಿನ ಹಾಜರಿಯನ್ನು ಪರಿಶೀಅಸಲಾಲಯುತು. 
ಗೈರುಹಾಜರಿಯನ್ನು ತಕ್ಷಣ ಪರಿಗಣಿಸಿ, ವರದಿ ಮಾಡಲಾಯುತು 
ಹಾಗೂ ಸಲಹೆಗಾರರು, ಸಾಮಾಜಕ ಕಾರ್ಯಕರ್ತರು, 
ಮೇಲ್ವಚಾರಕರು ಹಾಗೂ ಪ್ರಾಚಾರ್ಯರು ಕೂಡ ಮನೆಗಳಗೆ ಕರೆ 
ಮಾಡಿ ಮಕ್ಷಳ ಬಣ್ಣೆ ವಿಚಾರಿಸಿದರು. 


ಕಅಕೆಗೆ ಪೂರಕವಾಗಿ ನವೀನ ಸಾಧನಗಳು: 


ಆರ್ಥಿಕವಾಗಿ ದುರ್ಬಲ ವರ್ಗಗಳಂದ ಬಂದ ಮಕ್ಷಳ ಕಲಕೆಗೆ 
ವೇದಿಕೆ ಒದಗಿಸಲು ಮಧ್ಯಾಹ್ನದ ವೇಳೆ ತರಗತಿಗಳನ್ನು ಸಣ್ಣ 
ಗುಂಪುಗಳಾಗಿ ವಿಭಜನಸಿ, ಚರ್ಚೆ ಹಾಗು ಸಹಕಾರಕ್ಷಾಗಿ ಬ್ರೇಕ್‌ಔಟ್‌ 
ಕೊಠಡಿಗಳನ್ನು ಸೃಷ್ಟಿಸಲಾಯಿತು. ಯೋಜನೆಗಳು, ಛಾಯಾ- 
ಚಿತ್ರಗಳು, ವಿಡಿಯೋಗಳು ಮತ್ತು ಸಂಶೋಧನಾ ಮಾದರಿಗಳನ್ನು 
ರಚಿಸಲು ಅವರಿಗೆ ನೆರವು ನೀಡಲಾಲಯುತು. ಬ್ರೇಕ್‌ಔಟ್‌ 
ಕೊಠಡಿಗಳಲ್ಲ ಮಕ್ಕಳಗೆ ನೆರವಾಗಲು ಸಹಪಾಠಿಗಳೇ ಸಲಹೆಗಾರ- 
ರಾಗಿದ್ದರಲ್ಲದೆ, ಶಿಕ್ಷಕರು ಕೂಡ ಉಪಸ್ಥಿತರಿದ್ದರು. ಈ ಸಭೆಗಳ 
ಜೊತೆಗೆ ಮಾರ್ಗದರ್ಶನ ನೀಡಲು ಹಾಗು ಪ್ರತಿದಿನ ಸಂಜೆ 
ಪ್ರತಿಯೊಬ್ಬರ ಜೊತೆಗೂ ಮುಖಾಮುಖ ಮಾತುಕತೆ ಮೂಲಕ 
ಸಂದೇಹಗಳನ್ನು ಪರಿಹರಿಸಿಕೊಳ್ಳಲು ದೂರವಾಣಿ ಸಹಾಯ- 
ವಾಣಿಯನ್ನು ಸೃಷ್ಟಿಸಲಾಯಿತು. 


ಮೌಲ್ಯಾಂಕನ: 
ಎಲ್ಲ ವಿಷಯಗಳಲ್ಲೂ ಅಂಕಗಳ ಬದಲು ಶ್ರೇಣಿಯನ್ನು 
ನೀಡಲಾಯುತು. ಕಲಕೆಯಲ್ಲ ಹಂತಹಂತದ ಪ್ರಗತಿಯನ್ನು 


ಅಳೆಯಲು ಬಳಸಲ್ಪಟ್ಟ ಪ್ರಗತಿ ಏಣಿ ಸೂಚಕಗಳು (Growth ladder 


rubrics) ಮೌಲ್ಯಾಂಕನದ ಸಾಧನಗಳಾದವು. ಆ ಮೂಲಕ ಕಲ್ಪನೆ 
ಹಾಗು ಸ್ವಂತಿಕೆಯಿಂದ ವಿದ್ಯಾರ್ಥಿಗಳು ಸೃಷ್ಟಿಸಿದ ಅರ್ಥಪೂರ್ಣ 
ಹೊಸ ಆಲೋಚನೆಗಳು. ಮಾಹಿತಿಯನ್ನು ಪಡೆದುಕೊಳ್ಳಲು. 
ಸೃಷ್ಟಿಸಲು ಮತ್ತು ಸಂವಹನಕ್ನಾಗಿ ಬಹು ವಿಧದ ತಂತ್ರಜ್ಞಾನವನ್ನು 
ಬಳಸಿ ಡಿಜಟಲ್‌ ಸಾಕ್ಷರತೆಯನ್ನು ಅರ್ಥೈಸಿಕೊಂಡರು. 
ಸಮಾನವಯಸ್ಥ ಗುಂಪುಗಳೊಡನೆ ಸಹಭಾಗಿತ್ವದಲ್ಲ ಕೆಲಸ 
ಮಾಡುವುದು ಹಾಗು ಸಮಸ್ಯೆಗಳನ್ನು ಪರಿಹರಿಸುವಲ್ತ. 
ಅರ್ಥಪೂರ್ಣ ಜ್ಞಾನವನ್ನು ಅನ್ವಯುಸುವಲ್ಲ ಮತ್ತು ತಮ್ಮ ಕಲಕಾ 
ತಂತ್ರದ ಬಗ್ಗೆ ಆಲೋಚನೆ ಮಾಡುವಲ್ಲ ವಿದ್ಯಾರ್ಥಿಗಳು ಶಕ್ಷರಾದರು. 
ತಮ್ಮದೇ ವೇಗದಲ್ಲ ನಂತರದ ಹಂತಕ್ಕೆ ಮುಂದುವರಿಯಲು ಹಾಗು 
ತಮ್ಮ ವೈಯಕ್ತಿಕ ಗುರಿಯನ್ನು ಜೊತೆಯಾಗಿ ಕಣ್ಟಕೊಳ್ಳಲು ಇದು 
ನೆರವಾಯುತು. 


ಮುಕ್ತ ಪುಸ್ತಕ ರೀತಿಯ ಪರೀಕ್ಷೆಗಳು. ಸಹಪಾಠಿಗಳು, ಶಿಕ್ಷಕರು 
ಹಾಗು ಪೋಷಕರ ಅವಲೋಕನ, ನಕಾಶೆಗಳು, ಕಲೆ. ಚಲನಚಿತ್ರ 
ರಸಗ್ರಹಣ ಮತ್ತು ಕಥೆ ಹೇಳುವ ತರಗತಿಗಳ ಮೂಲಕ 
ಮೌಲ್ಯಾಂಕನ ಮಾಡಲಾಲುತು. ಸಂಶೋಧನಾ ಯೋಜನೆ- 
ಗಳನ್ನೂ ಮೌಲ್ಯಾಂಕನದ ಸಾಧನಗಳಾಗಿ ಬಳಸಿಕೊಳ್ಳಲಾಯುತು. 
ಕಲ್ಲು ಮತ್ತು ಗಾರೆಯಲ್ಲ ಕಟ್ಟಲ್ಲಟ್ಟ ಶಾಲೆಯಲ್ಲ ನಡೆಯದಷ್ಟು 
ಗಾಢವಾದ ಕಲಕೆಯ ಅಗಾಧ ಸಾಧ್ಯತೆಗಳು ಇಲ್ಲ ತೆರೆದು- 
ಕೊಂಡವು. 


ಕಟ್ಟಕಡೆಯ ಮಗುವಿನ ತಲುಪುಪಿಕೆ: 


ಈ ಸಾಂಕ್ರಾಮಿಕವು ದೈಹಿಕ ನ್ಯೂನತೆ ಇರುವ ಮಕ್ಷಳ ಮೇಲೆ 
ಅಗಾಧ ಪರಿಣಾಮ ಬೀರಿದೆ. ಪ್ಲಿಂಗ್‌ಡೇಲ್ಡ್‌ನಲ್ತ ದೈಹಿಕ ಹಾಗು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 


ಕಅಕೆಯ ನಾನಾ ರೀತಿಯ ದೌರ್ಬಲ್ಯಗಳಾದ ಡಿಸ್ಟೆಕ್ಷಿಯ. 
ಡಿಸ್ಟ್ಯಾಲ್ಲುಅಯಾ. ಡಿಸ್ಟಾಫಿಯಾ. ಆಟಸಂ, ಡೌನ್‌ ಸಿಂಡ್ರೋಮ್‌, 
ಸೆರೆಬಲ್‌ ಪಾಲ ಮತ್ತು ಆಸ್ಪರ್ಹ್ಜರ್‌ ಸಿಂಡ್ರೋಮ್‌ ಮತ್ತಿತರ 
ಸಮಸ್ಯೆಗಆ೦ಂದ ಬಳಲುತ್ತಿರುವ 4೦೦ಕ್ಲೂ ಹೆಚ್ಚು ಮಕ್ನಳದ್ದಾರೆ. 
ಶಾಲೆ-ಕುಟು೦ಬಗಳ ಸಹಭಾಗಿತ್ವವು ಅವರಿಗೆ ನೆರವಾಗುವಲ್ಪ 
ಸಹಾಯಕವಾಲಯುತು. ವಿಶೇಷ ತರಗತಿಗಳು, ಸಹಾಯವಾಣಿಗಳ 
ಸಂಘಟನೆ ಮತ್ತು ಮುಖ್ಯವಾಹಿನಿಯ ಅಂತರ್ಜಾಲ ತರಗತಿಗಳ 
ಸಮರಗ್ರಗೊಳಸುವಿಕೆ ಮೂಲಕ ನ್ಯೂನತೆ ಇರುವ ಮಕ್ಕಳಗೆ ನೆರವು 
ನೀಡಲಾಯುತು. ತಾಂತ್ರಿಕ ಸವಾಲುಗಳದ್ದರೂ. ಶಿಕ್ಷಕರು ಹಾಗು 
ಪೋಷಕರು ಇಬ್ಬರೂ ಕಠಿಣ ಶ್ರಮವಹಿಸಿ ಕಾರ್ಯನಿರ್ವಹಿಸಿದರು. 


ಸಾಂಕ್ರಾಮಿಕದಿಂದಾಗಿ ಮಕ್ಷಳನ್ನು ವೈಯಕ್ತಿಕವಾಗಿ ಭೇಟ ಮಾಡಲು 
ತಜ್ಞ-ವೃತ್ತಿಪರ ವಾಕ್‌ ಮತ್ತು ವರ್ತನಾ ಶಿಕ್ಷಕರಿಗೆ ಸಾಧ್ಯವಾಗದೆ 
ಇದ್ದುದರಿಂದ. ಶಿಕ್ಷಕರು ಹಾಗು ಪೋಷಕರು ಸವಾಲನ ಈ 
ಬಹುಪಾತ್ರವನ್ನು ನಿರ್ವಹಿಸಬೇಕಾಯುತು. ಪೋಷಕರು ಸಹಾಯ- 
ವಾಣಿಗಳ ಮೂಲಕ ಚಿಕಿತ್ಸಕರನ್ನು ಸಂಪರ್ಕಿಸಲು ನೆರವಾಗುವ 
ಮೂಲಕ ಶಾಲೆಯ ಶಿಕ್ಷಕರು ಈ ಅಂತರವನ್ನು ಮುಚ್ಚುವಲ್ಲ 
ಯಶಸಪ್ಲಿಯಾದರು. 


ಕಂಪ್ಯೂಟರ್‌ ಪರದೆಯನ್ನು ನೋಡಲಾಗದ ಮಕ್ಕಳ ಜೊತೆ ಕುಳತು 
ಅಂತರ್ಜಾಲ ತರಗತಿಗಳಗೆ ಹಾಜರಾಗಲು ಪೋಷಕರು 
ನೆರವಾಗಿದ್ದಾರೆ. ಕೆಲವೇ ಮಕ್ಕಳು ಕಂಪ್ಯೂಟರ್‌ ಪರದೆಗೆ 
ಸಿದ್ಧವಾಗಿದ್ದರಿಂದ, ಇದೊಂದು ಭಾರೀ ಸವಾಲಾಗಿ ಪರಿಣಮಿಸಿತ್ತು. 


ಅಡೆತಡೆಗಳು ಹಾಗು ಪರಿಹಾರಗಳು: 


ಸಾಂಕ್ರಾಮಿಕವು ತಂದೊಡ್ಡಿದ ಒತ್ತಡದಿಂದಾಗಿ ಹಲವು ಮಕ್ಷಳು 
ಒಂಟತನ, ಇನ್ನುತೆ. ಆತಂಕ ಇತ್ಯಾದಿ ತೀವ್ರ ಮಾನಸಿಕ ಆರೋಗ್ಯ 
ಸಮಸ್ಯೆಗಳಗೆ ಒಳಗಾದರು. ನಿರ್ದಿಷ್ಟವಾಗಿ, ಸೆರೆಬ್ರಲ್‌ ಪಾಲ್ವ 
ಹೊಂದಿದ್ದ ಮಕ್ಷಳಲ್ಪ ಇದು ನಿಜವಾಗಿತ್ತು. ಭಾಷಾ ಅಸಾಮರ್ಥ್ಯ 
ಇದ್ದವರು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಆಗದ ಕಾರಣ 
ಖಯಣಾತ್ಕಕ ಪರಿಣಾಮವನ್ನು ಎದುರಿಸಿದರು. ಕೆಲವು ಸಂದರ್ಭದಲ್ಪ 
ವೈಕಲ್ಯ ಇದ್ದ ಮಕ್ಕಳನ್ನ ದೂಷಿಸಲಾಂತು ಮತ್ತು 
ನಿರ್ಲಕ್ಷಿಸಲಾಯುತು. ಇಂತಹ ಮಕ್ಷಳಗೆ ನೆರವಾಗಲು ಪರಿಣತ 
ಮನಶಾಸ್ತ್ರಜ್ಞರು ಹಾಗು ಶಾಲೆಯ ಸಲಹೆಗಾರರಿಂದ ಸಲಹಾ 


ಸಭೆಗಳನ್ನು (Counselling sessions) ನಡೆಸಲಾಲಯುತು. 


ವೈಕಲ್ಯವಿರುವ ಮಕ್ಕಳು ಸ್ಥಿರ ದಿನಚರಿಯನ್ನು ಹೊಂದಿರುತ್ತಾರೆ 
ಮತ್ತು ಅವರಿಗೆ ಗ್ರಹಿಕೆಯ ಸಮರ್ರತಾ ಕಾರ್ಯಕ್ರಮದ ಭಾಗವಾಗಿ 
ನಿಯತವಾಗಿ ವೃತ್ತಿಪರ ಮನೋಚಿಕಿತ್ಸೆ ಸಲಹೆಗಳ ಅಗತ್ಯವಿದೆ 
ಎನ್ನುವ ಅರಿವಿನಿಂದ, ನಾವು ಅಧ್ಯಯನ ವಸ್ತುಗಳ ಲಭ್ಯತೆಯನ್ನು 
ಹೆಚ್ಚಸಲು ಸಹಾಯಕ ತಂತ್ರಗಳನ್ನು ಪರಿಚಯುಸಿದೆವು. ಶ್ರವಣ- 
ದೋಷವಿದ್ದ ಮಕ್ಕಳಗೆ ಹಸ್ತಸಂಜ್ಞೆ ಬೋಧನೆ ಮತ್ತು ಶ್ರವಣ 
ಸಾಫ್ಟ್‌ವೇರ್‌ ಮೂಲಕ ನೆರವು ನೀಡಲಾಲುತು. 


ಮಕ್ಷಕನ್ನು ಮನೆಕೆಲಸದಲ್ಪ ಒಳಗೊಳ್ಳುವ ಮೂಲಕ ಅವರಲ್ಪ 
ಜೀವನಕೌಶಲ ಬೆಳೆಸಬೇಕು ಎನ್ನುವ ಅರಿವನ್ನು ಪೋಷಕರಲ್ಲ 
ಮೂಡಿಸಲು, ಸಲಹೆಗಾರರು ಸಂವೇದನಾಶೀಲತೆ ಬೆಳೆಸುವ 
ಕಾರ್ಯಾಗಾರಗಳನ್ನು ನಡೆಸಿಕೊಟ್ಟರು. ದೈಹಿಕ ನ್ಯೂನತೆ ಇರುವ 
ಮಕ್ಷಳು ತೊಳೆಯುವುದು. ಮೇಜು ಅಣಿಗೊಳಸುವುದು. ಗಿಡಗಳಗೆ 
ನೀರುಣಿಸುವುದು. ಬಟ್ಟೆಗಳನ್ನು ಮಡಚಿಡುವುದು ಇತ್ಯಾದಿ ಕೆಲಸ 
ಮಾಡಲಾರಂಭಸಿದರು. ಇದರಿಂದ ಅವರಲ್ಪ ಜವಾಬ್ದಾರಿ ಹಾಗು 


ಪಾಲ್ಗೊಳ್ಳುವಿಕೆಯ ಮನೋಭಾವವು ಬೆಳೆಯಿತು. ಪೋಷಕರಿಗೆ 
ವ್ಯಕ್ತಿಗತ ಗೃಹ ಕಾರ್ಯಕ್ರಮಗಳನ್ನು ಸೃಷ್ಟಿಸಲಾಯುತು. 
ಕಾರ್ಯಹಾಳೆ (Worksheets)ಗಳು ಹಾಗು ವರ್ತನೆ ಬದಲಾವಣಿ 
ಯೋಜನೆಗಳನ್ನು ಮನೆಗೆ ಕಳುಹಿಸಲಾಲಯುತು, ಮಾನಸಿಕ 
ಕ್ಲೋಭೆಗೆ ಒಳಗಾದ ಪೋಷಕರ ಬೆಂಬಲಕ್ಕೆ ಸಹಾಯವಾಣಿಗಳನ್ನು 
ಕಾರ್ಯಾಚರಣಿಗೊಆಸಲಾಯುತು. 


ಮಕ್ಕಳು ಮತ್ತು ಪೋಷಕರಿಗೆ ಸಲಹಾ ಸಭೆಗಳ ಆಯೋಜನೆ, 
ಮಕ್ಕಳು ನಿಯಮಿತವಾಗಿ ಬೋಧನಾ ತರಗತಿಗಳಗೆ 
ಹಾಜರಾಗುತ್ತಿದ್ದಾರೆಯೇ ಎನ್ನುವುದನ್ನು ಪತ್ತೆ ಮಾಡುವುದು ಹಾಗು 
ತರಗತಿಗಳು ಮುಗಿದ ಬಆಕ ಕೌಶಲ ನಿರ್ಮಾಣ ಸಭೆ ನಡೆಸುವುದು, 
ಪರಿಹಾರ ಕೆಲಸದಲ್ಲ ಸಹಾಯ ಮಾಡುವುದು ನಿರಂತರವಾಗಿ 
ಮುಂದುವರಿಯುತು. 


ತಂತ್ರಜ್ಞಾನದ ಮಾನವೀಕರಣ: 


ಅಂತರ್ಜಾಲದಲ್ಲ ಕಳೆದ ಸಮಯವು ನಿಷ್ಟಿಯವಾಗದಂತೆ, ಸಕ್ರಿಯ 
ಹಾಗು ಉತ್ಪಾದಕವಾಗಿರುವಂತೆ ಶಾಲೆಯ ಪರವಾಗಿ ನಾವು ಬಾತ್ರಿ- 
ಪಡಿಸಿಕೊಂಡೆವು. ಅಂತರ್ಜಾಲದಲ್ಲಿ ಪಠ್ಯವನ್ನು ಮಾನವೀಕರಣ- 
ಗೊಳಸುವಲ್ಲ ನಮ್ಮ ಕಾರ್ಯತಂತ್ರವನ್ನು ಪರಾಮರ್ಶಿಸಿದೆವು. 
ವೈಯಕ್ತಿಕ ಕಅಕೆಯು ತರಗತಿಯ ಶಿಕ್ಷಣದಲ್ಲ ಏಕತ್ರಗೊಂಡಿತು. 


ಪಠ್ಯಕ್ರಮದ ವಿಷಯಗಳನ್ನು ಸಣ್ಣ ಭಾಗಗಳಾಗಿ ವಿಭಜಸುವುದು 
ನಾವು ಎದುರಿಸಿದ ಅತಿ ದೊಡ್ಡ ಸವಾಲಾಗಿತ್ತು. ಒಂದು ಪರಿಕಲ್ಪನೆ 
ಆಧರಿಸಿ ಅಧ್ಯಾಯಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ 
ಇದನ್ನು ಪ್ರಯತ್ನಿಸಲಾಯುತು. ಮಕ್ಕಳಗೆ ಪಠ್ಯಕ್ರಮದ ಬದಲು 
ಪ್ರಾವೀಣ್ಯತೆ ಆಧರಿಸಿದ ಕಲಕೆ ನೀಡಲಾಲುತು. ಇದರಿಂದ ತಾವು 
ಕಅತಿದ್ದರ ಬಗ್ಗೆ ಆಳವಾದ ಅರಿವು ಸಾಧ್ಯವಾಯಿತು. 


ಸಣ್ಣ ಪ್ರಾಯದ ಮಕ್ಕಳು ಪಾಠಗಳಗಾಗಿ ಹೆಚ್ಚು ಕಾಲ ಕಂಪ್ಯೂಟರ್‌ 
ಪರದೆ ಮುಂದೆ ಕಳೆಯಲು ಸಾಧ್ಯವಿಲ್ಲ ಎನ್ನುವುದನ್ನು ವಾವು 
ಗಮನಿಸಿದೆವು. ಹೀಗಾಗಿ, ಸಣ್ಣ ಅಲ್ಯುಮಿನಿಯಂ ಪೆಟ್ಟಗೆಗಳಗೆ ಬಣ್ಣ 
ಹಚ್ಚ. ಅದರೊಳಗೆ ಕೆಲಸದ ಹಾಳೆಗಳು, ದೇಶೀ ಆಟದ ಸಾಮರ್ರಿ. 
ಚಿತ್ರ ಬರೆಯಲು ಬಳಸುವ ವಸ್ತುಗಳು, ಪ್ಲೇ-ಡೋ (Play-Doh) 
ಹಾಗು ಇನ್ನಿತರ ಮಕ್ಕಳು ಒಂದು ತಿಂಗಳ ಕಾಲ ಕಳೆಯಲು 
ಬೇಕಾಗುವಷ್ಟು ಸಂಪನ್ಮೂಲಗಳನ್ನು ಇರಿಸಿದೆವು. ಈ ಪೆಟ್ಟಗೆಗಳನ್ನು 
ಮಕ್ಷಳ ಮನೆಗಳಗೆ ಕಳುಹಿಸಿದೆವು. ಇದರಿಂದ ನರ್ಸರಿ ಹಾಗು 
ಕಿಂಡರ್‌ಗಾರ್ಟನ್‌ ಮಕ್ಕಳು ಅಂತರ್ಜಾಲ ತರಗತಿಯ ಹೊರತಾಗಿ 
ಕಲಕೆ ಮುಂದುವರಿಸಲು ನೆರವಾಯುತು. ಆ ವಸ್ತುಗಳು ಮಕ್ಕಳಲ್ಲ 
ಯಜಮಾನತ್ವ ಹಾಗು ಕಾಂರ್ಯಭಾರದ ಭಾವನೆಯನ್ನು 
ಹುಟ್ಟುಹಾಕಿದವು. ಶಿಕ್ಷಕರು ಪ್ರತಿದಿನ 2೦ ನಿಮಿಷ ಪೋಷಕರನ್ನು 
ಅಂತರ್ಜಾಲ ತರಗತಿಯಲ್ಲ ಸಂಪರ್ಕಿಸಿ, ಮ್ಯಾಜಕ್‌ ಬಾಕ್‌ 
ಬಳಸುವ ಬಣ್ಣೆ ವಿವರಿಸಿದರು. ಈ ಎಲ್ಲ ಪ್ರಕ್ರಿಯೆಯುಂದ ಮಕ್ಷಳು 
ಕಂಪ್ಯೂಟರ್‌ ಪರಡೆ ಮುಂಡೆ ಕಕೆಯುವ ಕಾಲ ಕಡಿಮೆಯಾಯುತು 
ಹಾಗು ಪ್ರಯೋಗಾತ್ಮಕ ಅಭ್ಯಾಸಗಳಂದ ಪೋಷಕರು ಮತ್ತು 
ಮಕ್ಕಳ ನಡುವೆ ಸಂಪರ್ಕವು ಸೃಷ್ಟಿಯಾಲತು. 


ಡಿಜಟಲ್‌ ಕೆಲಸ (ರಂಗ da) ಮತ್ತು ಡಿಜಟಲ್‌ ಇರವು (Being 
digital) ನಡುವಿನ ವ್ಯತ್ಯಾಸವನ್ನು ನಾವು ತಿಆದುಕೊಂಡೆವು. 
ವಿದ್ಯಾರ್ಥಿಗಳು ಮನೆಯಲ್ಲ ಅಂತರ್ಜಾಲದಲ್ಲ ಕಲಕೆಗೆ ಅವಕಾಶ 
ಮಾಡಿಕೊಡುವುದು ಡಿಜಟಲ್‌ ಕೆಲಸ ಹಾಗೂ ತಂತ್ರಜ್ಞಾನದ 
ಪ್ರಯೋಜನಗಳನ್ನು ಪಡೆದುಕೊಳ್ಳುವ ವ್ಯವಸ್ಥೆಗಳನ್ನು 


ಹೊಂದಿರುವುದು ಡಿಜಟಲ್‌ ಇರವು. ತಂತ್ರಜ್ಞಾನದ ಪ್ರಯೋಜನ 
ಪಡೆದುಕೊಂಡ ಕಲಿಕೆ ಬಣ್ಣೆ ಆಲೋಚಿಸುವುದರಿಂದ ಆರಂಭಸಿ, 
ಅದರ ನಿಜವಾದ ಸಾಮರ್ಥ್ಯದ ವ್ಯಾಪ್ತಿಂಯುನ್ನು ಅರ್ಥ 
ಮಾಡಿಕೊಳ್ಳುವ ಕಡೆಗೆ ನಾವು ಚಲಸಿದೆವು. ಆದ್ದರಿಂದ 
ಸಾಂಸ್ಕೃತಿಕವಾಗಿ ಮತ್ತು ಡಿಜಟಲ. ವಿದ್ಯಾರ್ಥಿಯ ಕಲಕೆಯ ವೇಗ, 
ಸಾಮರ್ಥ್ಯ, ಅನುಭವಗಳು. ಹಿನ್ನೆಲೆ ಜ್ಞಾನ, ಅರ್ಹತೆ ಹಾಗು 
ಶಕ್ತಿಯನ್ನು ಆಧರಿಸಿ ವಿದ್ಯಾರ್ಥಿ ಕೇಂದ್ರಿತ ಕಲಕಾ ವಿಧಾನಕ್ಕೆ 
ಬದಲಾಗುವುದು ನಮಗೆ ಸಾಧ್ಯವಾಯುತು. ವಿದ್ಯಾರ್ಥಿಗಳ 
ಪ್ರಗತಿಯ ವಿಶ್ಲೇಷಣೆಯ ಜೊತೆಗೆ ತರಗತಿಗಳಲ್ಲ ಹಂಚಿಕೆಗೆ ಹೊಸ 
ಮಾರ್ಗಗಳನ್ನು ಕಲ್ತಸಿಕೊಳ್ಳಲಾಯುತು. 


ಕಅಯುವವರು ಒಂದು ಸಮುದಾಯದಂತೆ ಕೆಲಸ ಮಾಡಿದರು; 
ಪರಸ್ಪರ ಸಂವಾದವನ್ನು ನಡೆಸುತ್ತಲೇ ಅವರಿಗೋಸ್ಥರ 
ಸಿದ್ಧದೊಳಸಿದ ಅನುಭವಗಳಂದ ಪ್ರಯೋಜನ ಪಡೆದುಕೊಂಡರು. 
ಡಿಜಟಲ್‌ ಕಲಕಾ ತಂತ್ರಜ್ಞಾನಗಳ ಮೂಲಕ ಕಲಕೆಯಲ್ಲನ 
ಅಸಮತೆಯನ್ನು ಸರಿಗೊಆಸಲಾಯುತು. 


ಶಾಲೆಯ ವತಿಯಂದ ನಾವು. ನಮ್ಮ ಬೋಧನೆ ಮತ್ತು ಕಲಕೆ 
ಪ್ರಕ್ರಿಯೆಗಳ್ಲ ಉದ್ದೇಶ ಮತ್ತು ಮಾನವೀಯತೆಯನ್ನು 
ಒಳಗೊಳ್ಳಲು ಪ್ರಯತ್ನಿಸಿದೆವು. ಏಕೆಂದರೆ, ಕಲಕೆ ಎನ್ನುವುದು 
ತಂಡದಲ್ಲ ಪರಿಷ್ಠರಿಸಿದ ಪರೀಕ್ಷೆ ಹಾಗು ಶ್ರೇಕೀಕರಣವನ್ನು ಮೀರಿ, 
ಮುಂದೆ ನಡೆಯಬೇಕು. ಮುಂದಿನ 5೦ ವರ್ಷಗಳವರೆಗೆ ಶೈಕ್ಷಣಿಕ 
ವ್ಯವಸ್ಥೆಯನ್ನು ರೂಪಿಸುವ ಬದಲಾವಣೆಗಳು ಇಂಥ ಅವಕಾಶವನ್ನು 
ನಿರ್ಲಕ್ಷಿಸಬಾರದು ಎನ್ನುವುದು ನಮ್ಮ ನಂಬಕೆ. ಇಂದು 
ವಿದ್ಯಾರ್ಥಿಗಳಗೆ ಏನು ಗೊತ್ತಿದೆ ಎನ್ನುವುದು ಮುಖ್ಯವಲ್ಲ. 
ಬದಲಾಗಿ, ಅವರು ಆ ಜ್ಞಾನವನ್ನು ಹೇಗೆ ಅನ್ವಯುಸುತ್ತಾರೆ 
ಎನ್ನುವುದೇ ಮುಖ್ಯವಾದುದರಿಂದ ವಿದ್ಯಾರ್ಥಿಗಳು ಉನ್ನತ 
ದಜ್ಜೇಯ ಚಿಂತನಾ ಕೌಶಲಗಳನ್ನು ಕರಗತ ಮಾಡಿಕೊಳ್ಳುತ್ತಾರೆ 
ಎಂದು ನಾವು ಅರಿತುಕೊಂಡೆವು. 


ಆವಿಷ್ಠಾರಗಳು 


21ನೇ ಶತಮಾನದ ಕೌಶಲಗಳನ್ನು ಕಅಕೆಯ ಗುರಿಯಾಗಿ ಉಳ್ಳ 


ಶಿಕ್ಷಣ 4.೦ (Education 4.0)ಗೆ ರೂಪಾಂತರಿಸಲು ನಾವು 
ಪ್ರಯತ್ನಿಸಿದೆವು ಮತ್ತು ಮುಕ್ತ ಚರ್ಚೆಯೊಂದಿಗೆ 
ಸಮಾನಾಂತರವಾಗಿ ಪಠ್ಯ ಸಂಭಾಷಣೆಯನ್ನು ಪರಿಚಯುಸುವ 
ಮೂಲಕ ತರಗತಿಯಲ್ಲ ಆಸಕ್ತಿಯನ್ನು ಕಾಯ್ದುಕೊಂಡೆವು. 
ವಿದ್ಯಾರ್ಥಿಗಳಗೆ ಚಟುವಟಕೆಗಳ ಬಗ್ಗೆ ಮಾರ್ಗದರ್ಶನ ಮಾಡಬಲ್ಲ 
ಆಕರ್ಷಕ ಹಾಗು ಅಮೂಲ್ಯ ಪವರ್‌ ಪಾಯುಂಬಟ್‌ ಪ್ರದರ್ಶನ, 
ಫಲಕ(ಸ್ಕೈಡ್‌)ಗಳು ಮತ್ತು ವಿಡಿಯೋಗಳನ್ನು ಸೃಷ್ಟಿಸಲಾಯುತು. 
ಶಿಕ್ಷಕರು ವಿಷಯ ಪ್ರಮಾಣಾತ್ಮಕಾಗಿರದೆ ಗುಣಾತ್ಕಕವಾಗಿರುವಂತೆ 
ಖಾತ್ರಿಗೊಳಸಿದ್ದರಿಂದ, ಸಂಕೇತಗಳನ್ನು ಗದ್ದಲದಿಂದ ಪ್ರತ್ಯೇಕಿಸಲು 
ಸಾಧ್ಯವಾಯಿತು. ಪರದೆಯ ಆಚೆಗಿನ ಸಮಯವನ್ನು. 
ವಿಶೇಷವಾಗಿ, ಒಬ್ಬರು ಇನ್ನೊಬ್ಬರ ಜೊತೆಗೆ ಮುಖಾಮು೩ಿ ಯಾಗಲು 
ಬಳಸಲಾಲುತು. ಕಂಪ್ಯೂಟರ್‌ ಆಟ, ಅಂತರ್ಜಾಲದ ಹುಡುಕಾಟ 
ಹಾಗು ವಿಡಿಯೋ ವೀಕ್ಷಣೆಯನ್ನು ತಡೆಯಲು ಇದರಿಂದ 
ಸಾಧ್ಯವಾಯಿತು. ಹೆಚ್ಚುವರಿಯಾಗಿ, ವಿದ್ಯಾರ್ಥಿಗಳಲ್ಲ ಪ್ರಮಾಣಿೀ- 
ಕರಣದ ಕುರಿತ ಊಹೆಯನ್ನು ತೆಳುವಾಗಿಸಲು ಸಂಭಾಷಣೆಗೆ 
ಅವಕಾಶ ನೀಡುವ ನಿಯಮಿತಕಾರ್ಯ(ಅಸ್ಕೆನೈಂಬಟ್‌)ಗಳನ್ನು 
ಮರುಪರಿಶೀಅಸಲಾಯುತು. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ 
ದೃಢವಾದ ಸಂಬಂಧವನ್ನು ಸೃಷ್ಟಿಸಲು ಸಂಪರ್ಕ ಅವಧಿಯ ಬಗ್ಗೆ 
ಮರುಚಿಂತನೆ ನಡೆಸಿ, ಪರಿಷ್ಠರಿಸಲಾಯುತು. ಮಕ್ಕಳನ್ನು ಉರು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


27 


28 


ಹಚ್ಚದ ಕಲಅಕೆಯ ಬದಲು ಅನ್ನಯುಸುವಿಕೆ ಹಾಗು ಜಿಂತನಾ- 
ಶೀಲತೆಯನ್ನು ಆಧರಿಸಿದ ಪ್ರಶ್ನೆಗಳ ಮೇಲೆ ಮೌಲ್ಯಮಾಪನ 
ಮಾಡಲಾಲುತು. 


ಸಾಂಕ್ರಾಮಿಕದ ಉದ್ದಕ್ಕೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಧ್ದನಿ 
ಹಾಗು ಕಾರ್ಯಭಾರವನ್ನು ಬಖಾತ್ರಿಗೊಆಸುವ ಪ್ರಬಲ ಸಾಂಸ್ಥಿಕ 
ಚೌಕಟ್ಟನ್ನು ವಾವು ಅಭವೃದ್ಧಿಪಡಿಸಿದ್ದೆವು. ಸಮುದಾಯ ಮತ್ತು 
ಪೋಷಕರ ನಡುವೆ ಸಂಬಂಧವನ್ನು ಅಭವೃದ್ಧಿಪಡಿಸಿದೆವು: ವೃತ್ತಿಪರ 
ಪ್ರಗತಿ, ಪರಿವರ್ತನಾ ಕಲಕೆ ಹಾಗು ವೈವಿಧ್ಯ ಮತ್ತು ಒಳ- 
ಗೊಳ್ಳುವಿಕೆಯ ಮನೋಭಾವವನ್ನು ಬೆಳೆಸುವ ಮೂಲಕ 
ಅವಕಾಶಗಳನ್ನು ಸೃಷ್ಟಿಸಿದೆವು. ನಮ್ಮ ವ್ಯಾಸಂಗಕ್ರಮದ 
ವಿಧಾನಗಳು ಸುಸ್ಲಿರತೆ ಮತ್ತು ಒಳತನ್ನು ಬೆಂಬಅಸುವ ಸಹಕಾರಿ 


ಕಾರ್ಯತಂತ್ರದಿಂದ ಪ್ರಭಾವಿಸಲ್ಪಟ್ಟತ್ತು. ನಮ್ಮದು ವಿಚಾರಣೆಯನ್ನು 
ಆಧರಿಸಿದ ಕಾರ್ಯತಂತ್ರಗಳು ಹಾಗು ವಿದ್ಯಾರ್ಥಿ ಕೇಂದ್ರಿತ ವಿಭಿನ್ನ 


ಕಅಕೆಗೆ ಬದ್ಧವಾಗಿದ್ದ ಸಮರ್ರ ದೃಷ್ಟಿಕೋನವಾಗಿತ್ತು. 
[a [a 4 


ಶಾಲೆ ಮತ್ತು ಸಮುದಾಯ ನಿರೂಪಿಸಿದ ಆಚರಣಿಗಳು 
ವಿದ್ಯಾರ್ಥಿಗಳು ಹಾಗು ಶಿಕ್ಷಕರ ಭಾವನಾತ್ಮಕ, ದೈಹಿಕ. ಆಧ್ಯಾತ್ಯಿಕ 
ಒಳತನ್ನು ಅಭವೃದ್ಧಿಗೊಳಸಿದವು. ವಾವು ವರ್ಚುವಲ್‌ 
ಮಾದರಿಯಲ್ಲ ಆರೋಗ್ಯ ಉತ್ತೇಜನ ಕಾರ್ಯಕ್ರಮಗಳು, ಸಭೆಗಳು, 
ಅಭಿಪ್ರಾಯಗಳು, ಸ್ಕರಣಿಗಳು ಹಾಗು ಎಲ್ಲ ಹಬ್ಬಗಳನ್ನು ನೃತ್ಯ, 
ಸಂಗೀತ, ಕಲೆ, ನಾಟಕ, ಕ್ರೀಡೆಯ ಮೂಲಕ ಸಂಭ್ರಮದಿಂದ 
ಆಚರಿಸಿದೆವು. ಮನುಷ್ಯರ ಆರೋಗ್ಯ ಹಾಗು ಪ್ರಕೃತಿ. ಸಂತೋಷ 
ಮತ್ತು ಒಳತಿನ ನಡುವಿನ ಸಂಬಂಧವನ್ನು ಪರಿಶೋಧಿಸಿದೆವು; ಆ 


ಮೂಲಕ ತರಗತಿಗಳಲ್ಲ ಪರಿಣಾಮಕಾರಿ ಸಂವಹನವನ್ನು 


ಸೃಷ್ಟಿಸಿದೆವು. ಆಶುಕಲವಿತೆ, ಹಾಸ್ಯ ಕಾರ್ಯಕ್ರಮಗಳು, ಭಾಷಣ, 
ಚರ್ಚಾಕೂಟ, ಪರಿಸರ ದಿನಗಳು, ವ್ಯಕ್ತಿತ್ವ ಹಾಗು ಭಾಷಣ ಕಲೆ 
ಬೆಳೆಸುವ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡೆವು. 


ಮೂಲಕ ಸಂಪರ್ಕಿಸಬಹುದು. 


ಪ್ರತಿಯೊಂದು ಮಗುವೂ ಮುಖ್ಯ 


ಸಾಂಕ್ರಾಮಿಕವು ಮುಂದುವರಿದಂತೆ, ತಡೆರಹಿತ ಹಾಗು 
ಮಾರ್ಪಡಿಸಲಾಗದ ವಿಭನ್ನ ಶಾಲೆಯು. ನಮ್ಮ ನಡುವೆ ರೂಪು- 
ಗೊಂಡಿತು. ಕಲಕೆ ಮತ್ತು ಬೋಧನೆ ಸಂಪೂರ್ಣ ಸ್ಥಿತ್ಯಂತರ- 
ಗೊಂಡಿತು. ಅಂತರ್ಜಾಲ ಕಲಕೆಯು ವಿದ್ಯಾರ್ಥಿಗಳಗೆ ವ್ಯಕ್ತಿಗತ 
ಕಅಕೆಯ ಅನುಭವವನ್ನು ಕೊಟ್ಟತು. 


ಸಮುದಾಯದಲ್ಲ ಉಳ್ಳವರು ಹಾಗು ಕಡಿಮೆ ಆದಾಯದ ಹಿನ್ನೆಲೆ 
ಇರುವವರ ನಡುವಿನ ಯಾವುದೇ ಭೇದವನ್ನು ತಡೆಯಲು, 
ಗುಣಮಟ್ಟ ಎನ್ನುವುದರ ವಿವರಣೆಯನ್ನು ನಿರಂತರವಾಗಿ ಪುನರ್‌ 
ವಿಮರ್ಶಿಸುವ ಮೂಲಕ ಅವಕಾಶಗಳ ಮಾದರಿಯೊಂದನ್ನು 
ಸೃಷ್ಟಿಸಿದೆವು. 


ತಂತ್ರಜ್ಞಾನವನ್ನು ಶಾಲೆಗಳು ವ್ಯಕ್ತಿಗತಗೊಳಸಿದರೆ, ಅದು ಪ್ರತಿ 
ವಿದ್ಯಾಧ್ಥಿಯ ಸಾಮರ್ಥ್ಯವನ್ನು ಗರಿಷ್ಠ್ಟಗೊಳಸುತ್ತದೆ ಮತ್ತು 
ನಿಜವಾದ ಸಮಯದಲ್ಲ ಹಿಮ್ಮಾಹಿತಿ ನೀಡುತ್ತದೆ. ಇದು 
ಸಂಕಷ್ಟದಲ್ಲರುವ ಮತ್ತು ಹೆಚ್ಚು ಗಮನದ ಅಗತ್ಯವಿರುವ 
ವಿದ್ಯಾರ್ಥಿಗಳನ್ನು ಗುರುತಿಸಲು ನೆರವಾಗದೆ. ನಮ್ಮ 
ಮೌಲ್ಯಾಂಕನದ ಮಾದರಿಯು ವಿದ್ಯಾರ್ಥಿ ಕೇಂದ್ರಿತವಾಗಿದ್ದು. 
ಸಾಮಾಜಕ ಹಾಗು ಭಾವನಾತ್ಮಕ ಒಳಆತನ್ನು ಒಬ್ಬಾಗಿಸುತ್ತದೆ ಮತ್ತು 
ವಿದ್ಯಾರ್ಥಿಗೆ ಆಸಕ್ತಿ ಮತ್ತು ಕಲಕೆಯ ಇಚ್ಛೆ ಇದೆಯೇ ಎನ್ನುವುದನ್ನು 
ಗ್ರಹಿಸಲು ಶಿಕ್ಷಕರಿಗೆ ನೆರವಾಗಲದೆ. ಬದ್ಧತೆ ಹಾಗು ಧೈರ್ಯದಿಂದ 
ಭವಿಷ್ಯದ ಬಣ್ಣೆ ಮರುಚಿಂತನೆ ನಡೆಸುವ ಮೂಲಕ ನಾವು ನಮ್ಮ 
ಪಟ ಮಾನವೀಯ ಮತ್ತು ಜ್ಞಾನಾಭವೃದ್ಧಿಯ ವಿಸೃತ 
ಸರ ವ್ಯವಸ್ಥೆಯಾಗಿ ಪರಿವರ್ತಿಸಿದ್ದೇವೆ. 


ಅಮಿತಾ ವಟ್ಟಲ್‌ ಅವರು ದೆಹಅಲಯ ಪೂಸಾ ರಸ್ತೆ ಹಾಗು ಕೀರ್ತಿ ನಗರದಲ್ಲರುವ ಪ್ರಿಂಗ್‌ಡೇಲ್ಸ್‌ ಶಾಲೆಗಳ ಪ್ರಾಚಾರ್ಯ, 
ಜೈಪುರದ ಪ್ರಿ ಸಿಂಗ್‌ಡೇಲ್ಸ್‌ ಶಾಲೆಯ ನಿರ್ವಾಹಕ ಮತ್ತು ದುಬೈಯ ಪ್ರಿ ಸ್ಲಿಂಗ್‌ಡೇಲ್ಡ್‌ ಶಾಟೆಯ ಸಂಸ್ಥಾಪಕ ಪ್ರಾಚಾರ್ಯೆ ಹಾಗು 
ಕಾರ್ಯನಿರ್ನಾಹಕ ಸ ಸದಸ್ಯೆ ಮತ್ತು ಗ್ಲೋಬಲ್‌ ಇನ್‌ಕ್ಲೂಸಿವ್‌ ಎಜುಕೇಷನ್‌ 'ನಟ್‌ವರ್ಕ್‌(ಅಐಇಎಸ್‌ )ನ ಅಧ್ಯಕ್ಷೆ. ನಾಲ್ದು 
ದಶಕಕ್ಕೂ ಅಧಿಕ ಕಾಲ ಶಿಕ್ಷಣ, ಸೃಜನಶೀಲ ಕಲೆಗಳು, ವಿಶೇಷ ಅಗತ್ಯಗಳ ಶಿಕ್ಷಣ. ಸಂವಹನ ಇಂದ್ಲಿಷ್‌. Fe , 
ಮಹಿಳೆಯರ ಶಿಕ್ಷಣ, ಶಾಂತಿ ಅಧ್ಯಯನ ಮತ್ತು ಪಠ್ಯಕ್ರಮ ಅಭವೃಧ್ಧಿ ಕ್ಷೇತ್ರಗಳಲ್ಲ ಸೇವೆ ಸಲ್ಲಸಿದ್ದಾರೆ. ರಾಷ್ಟ್ರಪತಿ ಅವರಿಂದ 
ಪ್ರತಿಷ್ಠಿತ ರಾಷ್ಟ್ರೀಯ ಶಿಕ್ಷಕ ಪುರಸ್ಥಾರ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರನ್ನು ameetam@gmail.com 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦21 


ಅನುವಾದ: ಮಾಧವ ಐತಾಳ | ಪರಿಶೀಲನೆ: ಚಂದ್ರಶೇಖರ್‌ ಮಂಡೆಕೋಲು 


ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಸೆಪ್ಟೆಂಬರ್‌ 2೦೦1 29 


